ಟ. ಶಂಭುಲಿಂಗಪ್ಪ" 


ಪ್ರಾಗೈತಿಹಾಸಿಕ ಸ್ಥಳ_ಗವಿ ಮಠ 


ರಾಯಚೂರು ಜಿಲ್ಲೆಯ ಈಗಿನ ಕೊಪ್ಪಳನಗರ 
ಪ್ರಮುಖ ವ್ಯಾಪಾರ ಕೇಂದ್ರ. ಅದನ್ನು ಒಂದೆ “ವಿದಿತ 
ಮೊಹಾಕೊಪಣನಗರೆ”ವೆಂತಲೂ “ತಿರುಳ್ಳ ನ್ನಡ ನಾಡು” 
ಎಂತಲೂ ಕವಿರಾಜ ಮಾರ್ಗ ಕೃತಿಯು ಉಲ್ಲೇಖಿಸಿದೆ. 
ಪ್ರಸ್ತುತ ಅದು ಹುಬ್ಬಳ್ಳಿ-ಹೊಸಸೇಟಿ ರೈಲ್ವೇ ಮಾರ್ಗ 
ದಲ್ಲಿದೆ. ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಕಳ. 


ಕೊಪ್ಪಳನಗರದ ಪಶ್ಚಿಮ ದಿಕ್ಕಿನತ್ತ ಎತ್ತರವಾದ 
ಗುಡ್ಡಗಳ ಶ್ರೇಣಿ: ಹೆಬ್ಬಿದೆ. ಅದರಲ್ಲಿ “ಪಾಲ್ಕಿಗುಂಡು” 
ಅಥವಾ *ಸಲ್ಲಕ್ಕಿ ಗುಂಡು? ಎಂಬುದು ಅಶೋಕನ 
ಶಾಸನದ ಸ್ಥಳ. ಇದರ ಪೊರ್ವ ದಿಸೆಯಲ್ಲಿ ಗನಿ 
ಮಠವೆಂಬುದು ಪ್ರಸಿದ್ಧ ನೀರಶೈವ ಮಕ. ಗವಿ ಮಠದ 
ಪಶ್ಚಿಮ ದಿಕ್ಕಿನತ್ತ ಒಂದು ಗವಿಯಿದೆ. ಅದರೆ 
ಕೆಳಬದಿಯಲ್ಲಿ ಕೆರೆಯೂ, ಕೆರೆಯ ನೈರುತ್ಯ ದಿಸೆಯ 
ಮೂಲೆಯಲ್ಲಿರುವ ಗನಿಯ ಮುಂಭಾಗದಲ್ಲಿ ಕೆಲ ಜೈನ 
ಸಮಾಧಿಗಳಿವೆ. ಕೆಲವು ನಿಷದಿಗಲ್ಲು ಮತ್ತು ನೀರಗಬ್ಲು 
ಗಳಿವೆ. ಈ ಮಠದ ಉತ್ತರ ದಿಕ್ಕಿನಲ್ಲಿ ಬಂಡೆಗಲ್ಲಿನ 
ಮೇಲೆ ಜೈನ ತೀರ್ಥಂಕರರ ಕೆಲವು ಚಿತ್ರಗಳನ್ನು 
ಬಿಡಿಸಲಾಗಿದೆ. ಇದೇ ದಿಕ್ಕಿನಲ್ಲಿ ಸುಮಾರು ಒಂದು 
ಫರ್ಲಾಂಗ್‌ ಮುಂದಕೆ ಹೋದರೆ ಗವಿ ಮಠದ 
ಹಿಂಭಾಗದ ಗುಡ್ಡ ಪ್ರದೇಶ, ಅಲ್ಲೊಂದು ದೊಡ್ಡ 
ಬಂಡೆಯ ಮೇಲೆ ಮತ್ತೊಂದು ಬಂಡೆ ಕೊಡೆಯಾಕಾರ 
ದಂತಿದೆ... ಅದೊಂದು ವಿಶ್ರಾಂತಿಧಾಮ. ಇದರ 
ಕೆಳಗಡೆಯ ಬಂಡೆಗಲ್ಲಿನ ಮೇಲೆ ಅಶೋಕನ ಮತ್ತೊಂದು 


* ರೀಡರ್‌ ; ಎಸ್‌.ಜೆ.ಎಂ. ಕಾಲೇಜು, ಚಿತ್ರದುರ್ಗ, 


೧೦ 


ಶಾಸನವಿದೆ. ಅದರ ಬುಡದಲ್ಲಿ ಒಂದು ಗವಿ. ಆ ಗನಿಯ 
ಎದುರು ಸುಮಾರು 3ಕ.ಮೊ. ದೂರದಲ್ಲಿ ಮತ್ತೆರಡು 
ಗವಿಗಳು. ಆ ಎರಡು ಗವಿಗಳಲ್ಲಿ ವರ್ಣ ಚಿತ್ರಗಳಿವೆ. 
ಉತ್ತರೆ ದಿಕ್ಕಿಗೆ ಅಭಿಮುಖನಾಗಿರುವ ಗವಿಯ 
ಮುಂಭಾಗಜ್ದೀ ಗವಿ ಸಿದ್ಧೇಶ್ವರ ಮಠ. ಹೀಗೆ ಗವಿ 
ಮಠದ ಗುಡ್ಡ ಪ್ರದೇಶದಲ್ಲಿ ಒಟ್ಟು ನಾಲ್ಕು ಗವಿಗಳಿವೆ. 


ಸೀರೆ ಮಠವು ಒಂದು ಪ್ರಾಚೇನ 
ಮಠವೆನಿಸಿದ್ದರೂ ಮೂಲತಃ ಅದೊಂದು ಗುಹಾಂತರ 
ಜೀವಾಲಯ ! ಸಿದ್ಧೇಶ್ವರ ದೇವಾಲಯ !! ಇತ್ತೀಚೆಗೆ. 
ನಾನು ಸರಿಶೀಲಿಸಿದಂತೆ ಅದೊಂದು ಹೊಯ್ಸಳ ಕಾಲದ 
ದೇವಾಲಯನಾಗಿರಬೇಕು. ಕಾರಣ ಹೊಯ್ಸಳ 
ದೇವಾಲಯದ ಅನೇಕ ಲಕ್ಷಣಗಳು ಈ ಮಠದಲ್ಲಿ 
ಕಾಣಬರುತ್ತವೆ. ಮುಖ್ಯವಾಗಿ ಈ ಕಟ್ಟಡದ 
ರಚನೆಯಲ್ಲಿ ಬಳಸಿರುವ ಕಂಭಗಳೇ ಇದಕ್ಕೆ ಸಾಕ್ಷಿ, 
ಈಗಾಗಲೇ ದೊರೆತಿರುವ ಗವಿ ಮಠದ 
ಆಶೋಕನೆ ಶಾಸನನಿರುವ ಸ್ಥಳದೆ ಸವೂಪದಲ್ಲಿಯೇ 
ಪೂರ್ವಕ್ಕೆ ಅಭಿಮುಖವಾಗಿ ಮತ್ತೊಂದು ತೆರು ಬೆಟ್ಟಿ 
ವಿದ್ದು, ಆ ಬೆಟ್ಟಿದ ಎರಡೂ ಗುಹೆಗಳಲ್ಲಿ ಶಿಲಾಯುಗದ 
ವರ್ಣ ಚಿತ್ರಗಳು ಕಾಣಬರುತ್ತವೆ. ಒಂದು ಗುಹೆಯ 
ಮೇಲ್ಭಾಗದಲ್ಲಿ ಹೆಳದಿ-ಮಿಶ್ರಿತ ಮಸುಕು ಬಿಳಿಯ 
ದ್ವಿವರ್ಣಗಳಲ್ಲಿ ಗಂಡು-ಹೆಣ್ಣಿನ ಚಿತ್ರವನ್ನು ಬಿಡಿಸ 
ಲಾಗಿದೆ. ಅನತಿ ದೂರದಲ್ಲಿಯೇ ಇರುವ ಮತ್ತೊಂದು 
ಗುಹೆಯಲ್ಲಿ ಕೆಂಪು ಬಣ್ಣದ ಸೂರ್ಯ, ಮನುಷ್ಯ, 


ಇತಿಹಾಸ ದರ್ಶನ 


( 


ಪ್ರಾಣಿ (?)-ನೃತ್ಯ ಸಮೂಹ ಇವುಗಳ ಚಿತ್ರಗಳನ್ನು 
ಬರೆಯಲಾಗಿದೆ. ಈ ಎರಡೂ ಗುಹೆಯ ವರ್ಣ 
ಚಿತ್ರಗಳು ಗವಿಯ ಒಳ ಮೇಲ್ಭಾಗದ ಕಲ್ಲಾ ಸರೆಯಲ್ಲಿ 
ಬಿಡಿಸಲಾಗಿದ್ದು, ಬೆಳಕಿನ ಸಹಾಯದಿಂದ ಸೂಕ್ಮ್ಮ 
ವಾಗಿ, ನಿಧಾನವಾಗಿ ಪರಿಶೀಲಿಸಿದರೆ ಮಾತ್ರ 
ಕಾಣುವವು. ಪ್ರಾಯಶಃ ಚಿತ್ರಗಾರನು ಈ ಚಿತ್ರಗಳನ್ನು 
ಅಂಗಾತವಾಗಿ ಮಲಗಿಯೇ ಚಿತ್ರಸಿರಲು ಸಾಧ್ಯ. 
ಈ ಚಿತ್ರಗಳು ಇದೇ ತಾಲ್ಲೂಕಿನ ಹಿರೆಬೆನಕಲ್ಲಿನ 
ಆರನೆಯ ಗನಿ ಹಾಗು ಕುರು ಗೋಡಿನ 
ಗವಿಯ ಚಿತ್ರಗಳ ಸ ಸ್ಮರಣೆಯನ್ನು ತರುತ್ತಿವೆ. 


ಫಿ 
ಅಕ ಜಯ 


ಈ ಚಿತ್ರಗಳ ಕಾಲವನ್ನು ತಿಳಿಯುವುದು ಕಷ್ಟ ಪೇ 


“ಬಹಳಷ್ಟು, ಚಿತ್ರಗಳ ಕಾಲ ಮಾನವನ್ನು 
ನಿರ್ಧರಿಸುವುದು ಈ ಚಿತ್ರಗಳ ಅಧ್ಯಯನಕ್ಕೆ 


ಸಂಬಂಧಿಸಿದ ಕ್ಲ ಷ್ಟ ಸಮಸ್ಯೆಗಳಲ್ಲಿ ಒಂದು” ಎಂದಿರುವ 
ಡಾ. ಅ. ಸುಸಿದರರವರ ಮಾತನ್ನು ಇಲ್ಲಿ ಸ್ಮರಿಸ 
ಬೇಕಾಗಿದೆ. ಆದರೂ ಕೆಲವು ಚಿತ್ರಗಳ ವೈಲಕ್ಷಣ್ಯಗಳ 
ಅಧ್ಯಯನದಿಂದ ಇವುಗಳು ಶಿಲಾಯುಗದ ಚಿತ್ರಗಳಾಗಿರ 
ಬೇಕು. ಇವುಗಳ ಬಗ್ಗೆ ಇನ್ನೊ ಸಂಶೋಧನೆ ನಡೆಯ 
ಬೇಕಾಗಿದೆ. ಹ ನಡ ೧೯೮೪ರ ಪ್ರಜಾವಾಣಿಯಲ್ಲಿ 
ಇದರ ಬಗ್ಗೆ ಸುದ್ಧಿ ಪ್ರಕಟಿನಾಗಿತ್ತ. 


ರಾಯಚೂರು ಜಿಲ್ಲೆಯ ಕೊಪ್ಪಳದ ಗವಿ ಮಠದ 
ಗುಹಾ ವರ್ಣ ಚಿತ್ರಗಳೊಂದಿಗೆ ಗಂಗಾವತಿ ತಾಲ್ಲೂಕಿನ 
ಬಳೆಬಾವಿ, ಮಲ್ಲಾ ಪುರ್ಕ ಆನೆಗೂಂದಿ, 
ತಿಮ ಲಾಪುರ, ನಾರಾಯಣಪುರ, ಬಂದಿಹಲಾ ್ಲಿಪುರ 
ಮಾನ್ವಿತಾಲ್ಲೂಕಿನ ಮಾನ್ವಿ ಬೈಲ್‌ ಮರ್ಟಿಡ್‌ ಈ 
ಮೊದಲಾದ ಕಡೆಯಲ್ಲಿನ ಗೆನಿಗಳಲ್ಲಿ ವರ್ಣ ಚಿತ್ರಗಳು 
ಕಂಡು ಬಂದಿವೆ. ಇಲ್ಲಿನ ವರ್ಣ ಚಿತ್ರಗಳು ಸಾಮಾನ್ಯ 
ವಾಗಿ ಗುಹೆ ಒಳಗಿನ ಬಂಡೆಗಳ ಮೇಲೆ ಇ 
ಕೆರಿದಾದ ಗುಹೆಯ ದಾ ರವನ್ನು ತೆವಳಿಕೊಂಡು ಹ 
ಹೋಗಬೇಕು. ಇಲ್ಲಿನ ಗವಿಗಳಲ್ಲಿ ಮನುಷ್ಯರ, 


ಇತಿಹಾಸ ದರ್ಶನ 


ಪ್ರಾಣಿಗಳ, ಸಾಮೂಹಿಕ ನೃತ್ಯ, ಮನುಷ್ಯರ ಜೋಡಿ, 
ಪ್ರಾಣಿಗಳ ಸಾಲು. ಈ ಚಿತ್ರಗಳನ್ನು ಕಾಣಬಹುದಾಗಿದೆ. 


ಕೊಪ್ಪಳದ ಸುತ್ತು-ಮುತ್ತಲಿನೆ ಅಗೋಲಿ, 
ಬೆಣಕಲ್‌ ಗುಡ್ಡ, ಎಮ್ಮಿಗುಡ್ಡ, ಹಿರೆಬೆನಕಲ್‌-ಸ್ಥಳ 
ಗಳಲ್ಲಿ ಶಿಲಾ ಸಮಾಧಿಗಳೊಂದಿಗೆ ಇಂಥ ಗುಹಾ ಚಿತ್ರ 
ಗಳನ್ನು ಕಾಣುತ್ತೇವೆ. ಕೊಪ್ಪಳ ಪ್ರಜೀಶವು ಬಹು 
ಪುರಾತ ಕಾಲದಿಂದಲೂ ಮಾನನನೆ ನಿವಾಸ ಸ್ಥಾನ 
ವಾಗಿತ್ತು ಎನ್ನಲು ಇಂಥ ಗುಹಾ ಚಿತ್ರಗಳೂ, ರೇಖಾ 
ಚಿತ್ರಗಳು ಸಕಾರಣವಾಗಿವೆ. ಪ್ರಾಗೈತಿಹಾಸಿಕ ಚಿತ 
ಗಳಲ್ಲಿ ಒಂದಾದ ಗವಿಯೊಳಗಿನ ನರ್ಣರಂಜಿತ ಚಿತ್ರಗಳು 
ಉತ್ತರ ಕರ್ನಾಟಕದಲ್ಲಿ ಈ ವರಿನಿಗೂ ೨೭ ಸ ಗಳಲ್ಲ 
ಒಟ್ಟು ೧೨೩ ವರ್ಣಚಿತ್ರಗಳು ಲಭ್ಯವಾಗಿವೆ. ಇವು 
ಜೊತೆಗೆ ಗವಿ ಸಿದ್ಧೇಶ್ವ ನ ನಂಠದ ಗುಹಾ ಚಿತ ತ್ರಗಳನ್ನು _ 
ಹೊಸದಾಗಿ ಸೇರಿಸಬೇಕಾಗಿದೆ. ಇಲ್ಲಿಯವರಿವಿಗೂ 
ಕೊಪ್ಪಳ, ವಿಕ್ಕಿಹಾಳ, ಹಿರೆಬೆನಕಲ್‌, ಆನೆಗೊಂದಿ, 
ಹೆಂಪೈ ಮಾನ್ವಿ, ಗಂಗಾವತಿ ತಾ|| ಗಳಲ್ಲಿ ಇಂಥ ಚಿತ್ರ 
ಗಳು ಲಭ್ಯವಾಗಿದ್ದು ಒಟ್ಟು ಕರ್ನಾಟಕದ ರಾಯಚೂರು 
ಜಿಲ್ಲೆ ಗುಹಾ ಚಿತ್ರಗಳ ಆಗರವಾಗಿದೆ, ಚಿತ್ರಕಲೆಯ 
ಕೇಂದ್ರಸ್ಥಾನ ಎರಡನೆಯ ಸ್ಥಾನ ಚಿತ್ರದುರ್ಗ ಜಿಲ್ಲೆಗೆ 
ಸಲುತ್ತದೆ. 


ಶಿಲಾಯುಗದ ನಿವೇಶನಗಳನ್ನು ಗುರುತಿಸಿ, 
ಪ್ರಾಚೀನ ಚಿತ್ರಗಳನ್ನು ಹುಡುಕುವ ಕೆಲಸ ನಮ್ಮಲ್ಲಿ 
ಇನ್ನು ಸಕ್ರಮವಾಗಿ ನಡೆದಿಲ್ಲವೆಂದೇ ಹೇಳಬೇಕು. 
ಅವುಗಳ ಬಗ್ಗೆ ಹೆಚ್ಚು ಸಂಖ್ಯೆಯ ಕೃತಿಗಳೂ ಅಲಭ್ಯ ; 
ಬಿಡಿ ಬಿಡಿ ಲೇಖನಗಳೇ ಹೆಚ್ಚು. ಈ ನಿಟ್ಟಿನಲ್ಲಿ ಹಿರೆ 
ಬೆನಕಲ್‌, ಬಾದಾಮಿ, ಬೈಲ್‌ ಮರ್ಚಡ್‌, ಚಿತ್ರದುರ್ಗ 
ಚಂದ್ರವಳ್ಳಿ ಮತ್ತು ಕೊಟ್ಟೂರು ತಾಲೂಕಿನ 
ಐಯ್ಯಪ ಹಳ್ಳಿ, ಕುಂದಾಪುರ ತಾಲ್ಲೂಕಿನೆ ಗವಳಿ 
ಮುಂತಾದ ಕಡೆಯ ಚಿತ್ರಗಳನ್ನು ವಿದ್ವಾ ಸರು 
ಗುರುತಿಸಿದ್ದ ರೂ ವಿವರವಾಗಿ ಅಧ್ಯಯನವಾಗಿಲ್ಲ.* 


೧೧ 


